ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 15-03-2021 ಪ್ರಶ್ನೆ ಸಂಖ್ಯೆ: ೨83(948) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶೀಬಿ. ಕೆ. ಹರಿಪ್ರಸಾದ್‌(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 
ಉತ್ತರಿಸುವ ಸಚಿವರು: ಮಾನ್ಯ ಪ್ರವಾಸೋದ್ಯಮ ಮತ್ತು ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಸಚಿವರು 


ವಿಷಯ: ರಾಜ್ಯದ ನದಿಗಳ ಬೀರು ಕಲುಷಿತವಾಗುತ್ತಿರುವ ಬಗ್ಗೆ 


(ಅ) ರಾಜ್ಯದ ಎಷ್ಟು ನಗರ, ಪಟ್ಟಣ, ಹಳ್ಳಿಗಳಲ್ಲಿ, ಊರಿನ ಹಾಗೂ ಕೈಗಾರಿಕೆಗಳ ತ್ಯಾಜ್ಯ 
ಕಲುಷಿತ ನೀರು ನದಿಗೆ ಸೇರುತದೆ; ಈ ಬಗ್ಗೆ ಪರಿಸರ ಇಲಾಖೆಯಿಂದ ಸಮೀಕ್ಷ್‌ 
ನಡೆಸಲಾಗಿದೆಯೇ; 


(ಆ) ಈ ರೀತಿ ಕಲುಷಿತ ತ್ಯಾಜ್ಯದ ನೀರನ್ನು ನದಿಗಳಿಗೆ ಬಿಡುವ ಪುರಸಭೆ, ಸ್ಥಳೀಯ ಸಂಸ್ಥೆ 
ಹಾಗೂ ಕಾರ್ಬಾನೆಗಳಿಗೆ ಪರಿಸರ ಇಲಾಖೆಯಿಂದ, ಪರಿಸರ ಮಂಡಲಿಯಿಂದ (ಪೊಲ್ಕೂಷನ್‌ 
ಕಂಟ್ರೋಲ್‌ ಬೋರ್ಡ್‌) ನೋಟೀಸ್‌ ನೀಡಲಾಗಿದೆಯೇ; 


(ಇ) ಕಲುಷಿತ ವೀರನ್ನು ಹಾಗೂ ತ್ಯಾಜ್ಯವನ್ನು ನದಿಗೆ ಬಿಡದಂತೆ ತಡೆಯಲು ಕೈಗೊಂಡಿರುವ 
ಶ್ರುಮಗಳೇನು; ನದಿಪಾತ್ರಗಳ ಸ್ವಚ್ಚತೆಗೆ ಕಮ ತೆಗೆದುಕೊಳ್ಳಲಾಗಿದೆಯೇ? 


